ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ರಾಜ್ಯದಲ್ಲಿಯ ಸ್ವಾಯುತ್ತ ನರ್ಸಿಂಗ್‌ ಕಾಲೇಜುಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿ ಕುರಿತು 
ಶ್ರೀ ಇಕ್ಕಾಲ್‌ ಅಹ್ಮದ್‌ ಸರಡಗಿ (ನಾಮನಿರ್ದೇಶನ ಹೊಂದಿದವರು) - 

1484 (1833) ಮಾನ್ಯ ವೈದ್ಯಕೀಯ ಶಿಕಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 
(ಅ) ರಾಜ್ಯದಲ್ಲಿ ಎಷ್ಟು ಸ್ವಾಯುತ್ತ (ಅರೆಕಾಲಿಕಾ) ನರ್ಸಿಂಗ್‌ ಕಾಲೇಜುಗಳಿವೆ; 


(ಆ) ಈ ನರ್ಸಿಂಗ್‌ ಕಾಲೇಜುಗಳಲ್ಲಿ ಎಷ್ಟು ನರ್ಸಿಂಗ್‌ ಹಾಗೂ ಪ್ಯಾರಾ ಮೆಡಿಕಲ್‌ ಸಿಬ್ಬಂದಿಗಳು ಖಾಯಂ 
ಆಧಾರದ ಮೇಲೆ ಹಾಗೂ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ಮ್ಪಹಿಸುತ್ತಿದ್ದಾರೆ; (ಪ್ರತಿ ಕಾಲೇಜುವಾರು 
ಮಾಹಿತಿ ನೀಡುವುದು) 


(೪) ಸದ್ಯ ಗುತ್ತಿಗೆ ಆಧಾರದ ಮೇಲೆ ಕಾರ್ಯ ನಿರ್ಮಹಿಸುತ್ತಿರುವ ಸಿಬ್ಬಂದಿಗಳನ್ನು ಖಾಯಂ ಮಾಡುವ 
ಚಿ೦ತನೆ ಸರ್ಕಾರದ ಪರಿಶೀಲನೆಯಲ್ಲಿ ಇದೆಯೇ; ಮತ್ತು ಈ ಹಿಂದೆ ಈ ರೀತಿ ಖಾಯಂ ಮಾಡಿದ 
ಉದಾಹರಣೆಗಳು ಇದೆಯೇ ? (ವಿವರ ನೀಡುವುದು) 


